KA/ BG-GPO/2515/\WPP-47/2006-2008 






ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೩ | ಬೆ೦ಗಳೂರು, ಗುರುವಾರ, ನವೆಂಬರ್‌ ೨೭, ೨೦೦೮ (ಮಾರ್ಗಶಿರ ೬, ಶಕ ವರ್ಷ ೧೯೩೦) | ಸಂಚಿಕೆ ೪೭ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 








ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ 

ಅಧಿಸೂಚನೆ ಸಂಖ್ಯೆ: ಕವಿಪ:ಆ-1:ವಿಪನಾ:143:ಆಕಾ:2008, ಬೆಂಗಳೂರು, ದಿನಾಂಕ: 11ನೇ ನವೆಂಬರ್‌ 2008 

ಶ್ರೀ ಬಿ. ಮಹೇಂದ್ರ, ಜಂಟಿ ನಿರ್ದೇಶಕರು, ನಗರ ಯೋಜನಾ ಇಲಾಖೆ ಇವರನ್ನು ಅವರದೇ ಆದ ವೇತನ ಮತ್ತು 
ವೇತನ ಶ್ರೇಣಿಯಲ್ಲಿ ಹಾಗೂ ಲಭ್ಯವಿರುವ ವಿಶೇಷ ವೇತನದೊಂದಿಗೆ ದಿನಾ೦ಕ:5.9.2008 ರಿಂದ ಜಾರಿಗೆ ಬರುವಂತೆ ಹಾಗೂ 
ವಿಧಾನ ಪರಿಷತ್ತಿನ ಮಾನ್ಯ ವಿರೋಧ ಪಕ್ಷದ ನಾಯಕರು ಇವರ ಸೇವೆಯನ್ನು ಇಚ್ಚಿಸುವವರೆಗೆ ಅಥವಾ ಹಾಲಿ ವಿಧಾನ 
ಪರಿಷತ್ತಿನ ಮಾನ್ಯ ವಿರೋಧ ಪಕ್ಷದ ನಾಯಕರವರ ಅಧಿಕಾರಾವಧಿ ಮುಗಿಯುವವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ನಿಯೋಜನೆ ಮೇರೆಗೆ ವಿಧಾನ ಪರಿಷತ್ತಿನ ಮಾನ್ಯ ವಿರೋಧ ಪಕ್ಷದ ನಾಯಕರ ಆಪ್ತ ಕಾರ್ಯದರ್ಶಿಯಾಗಿ 
ನೇಮಿಸಲಾಗಿದೆ. 

ಸಭಾಪತಿಯವರ ಆದೇಶಾನುಸಾರ, 
ಎನ್‌. ಬಾಲಗುರು 
ಪಿ.ಆರ್‌. 1380 ಅಧೀನ ಕಾರ್ಯದರ್ಶಿ, 
ಕರ್ನಾಟಕ ವಿಧಾನ ಪರಿಷತ್ತು 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ನಅಇ 157 ನಯೋಸೇ 2008, ಬೆ೦ಗಳೂರು, ದಿನಾಂಕ: 13ನೇ ನವೆಂಬರ್‌ 2008 

ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಪ್ರಕರಣ 4(ಸಿ) ಅಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಹಾಗೂ ದಿನಾಂಕ:5.10.1999ರ ಅಧಿಸೂಚನೆ ಸಂಖ್ಯೆನಅಇ 377 ಎಂಐಬಿ 98ನ್ನು ಭಾಗಶಃ 
ಮಾರ್ಪಡಿಸಿ, ಶ್ರೀ ಎಸ್‌.ಎಸ್‌. ಟೋಪಗಿ.. ನಗರ ಯೋಜನಾ ಹೆಚ್ಚುವರಿ ನಿರ್ದೇಶಕರನ್ನು ಬೆಂಗಳೂರು-ಮೈಸೂರು ಇನ್‌ 
ಫ್ರಾಸ್ಟ್ರಕ್ಚರ್‌ ಸ್ಥಳೀಯ ಯೋಜನಾ ಪ್ರಾಧಿಕಾರಕ್ಕೆ ಸದಸ್ಯ ಕಾರ್ಯದರ್ಶಿಯನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1381 ಎಸ್‌.ಎನ್‌. ಕೃಷ್ಣಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ 


(೭೫೩) 


೭೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೭, ೨೦೦೮ ಭಾಗ - ೨ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 39 ಬಿಎಂಎಂ 2008, ಬೆಂಗಳೂರು, ದಿನಾಂಕ: 31ನೇ ಅಕ್ಟೋಬರ್‌ 2008 

ವಿಷಯ: ತಹಶೀಲ್ದಾರ್‌ ವೃಂದದ ಅಧಿಕಾರಿಗಳ ಕಾರ್ಯನಿರ್ವಹಣಾ ವರದಿಗಳ ಕುರಿತಂತೆ ಸೂಕ್ತ ಪ್ರಾಧಿಕಾರ 

ಗುರುತಿಸುವ ಬಗ್ಗೆ. 

ಕರ್ನಾಟಕ ನಾಗರೀಕ ಸೇವಾ (ಕಾರ್ಯನಿರ್ವಹಣಾ ವರದಿಗಳು) ನಿಯಮಗಳು-2000 ನಿಯಮ 11ರಲ್ಲಿ 

ಪ್ರದತ್ತವಾದ ಅಧಿಕಾರದನ್ವಯ ತಹಶೀಲ್ದಾರ್‌ ವೃಂದದ ಅಧಿಕಾರಿಗಳಿಗೆ ಸರ್ಕಾರವು ನೇಮಕಾತಿ ಪ್ರಾಧಿಕಾರಿಯಾಗಿದ್ದು, ಸದರಿ 
ಅಧಿಕಾರಿಗಳ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಗಳ ಬಗ್ಗೆ ಸಹಾಯಕ ಆಯುಕ್ತರನ್ನು ವರದಿ ಪ್ರಾಧಿಕಾರಿಯನ್ನಾಗಿ, 
ಜಿಲ್ಲಾಧಿಕಾರಿಯವರನ್ನು ಪುನರಾವಲೋಕನಾ ಪ್ರಾಧಿಕಾರಿಯನ್ನಾಗಿ ಹಾಗೂ ಪ್ರಾದೇಶಿಕ ಆಯುಕ್ತರನ್ನು ಅಂಗೀಕಾರ 
ಪ್ರಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1382 ಆರ್‌. ಲೀಲಾವತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-1) 
ಅಧಿಸೂಚನೆ 
ಸಂಖ್ಯೆ: ಕಂಇ 8 ಮುಸೇವಿ 2008, ಬೆಂಗಳೂರು, ದಿನಾಂಕ: 3ನೇ ನವೆಂಬರ್‌ 2008 
ಕರ್ನಾಟಕ ಲೋಕಸೇವಾ ಆಯೋಗದಿಂದ ದಿನಾಂಕ:4.1.2008ರ ಪತ್ರ ಸಂಖ್ಯೆ:ಪಿಎಸ್‌ಸಿ 13 ಆರ್‌ಟಿಬಿ 2005ರನ್ವಯ 
ನೇಮಕವಾದ ಈ ಕೆಳಕಂಡ ಅಭ್ಯರ್ಥಿಯನ್ನು ಧಾರ್ಮಿಕ ದತ್ತಿ ಇಲಾಖೆಯ ಸರ್ಕಾರಿ ಸಂಸ್ಕೃತ ಕಾಲೇಜು, ಮೇಲುಕೋಟೆ 
ಇಲ್ಲಿನ ಪ್ರಬಂಧ ಅಧ್ಯಾಪಕರು (ವಡಗಲೆ) ಹುದ್ದೆಗೆ ಎರಡು ವರ್ಷಗಳ ಪರಿವೀಕ್ಷಣಾ ಅವಧಿಯ ಮೇರೆಗೆ (ವೇತನ ಶ್ರೇಣಿ 
ರೂ. 11400-21600) ನೇಮಕಾತಿ ಮಾಡಲಾಗಿದೆ. 
ಕಸಂ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 
1 ಶ್ರೀ ಬಿ.ವಿ. ಪಾರ್ಥಸಾರಥಿ, ನಂ 45, 5ನೇ ಬ್ಲಾಕ್‌, ಜನಪ್ರಿಯ ಹೆವೆನ್ಸ್‌, ಅಳ್ಳಾಲಸಂದ್ರ, ಯಲಹಂಕ ರಸ್ತೆ, 
ಬೆಂಗಳೂರು-560 064. 

ಸದರಿ ನೇಮಕಾತಿಯು ಈ ಕೆಳಗಿನ ಷರತ್ತುಗಳಿಗೊಳಪಟ್ಟಿರುತ್ತದೆ. 

1 ಈ ನೇಮಕಾತಿ ತಾತ್ಕಾಲಿಕವಾಗಿದ್ದು, ಆಗಿಂದಾಗ್ಗೆ ವಿಧಿಸುವ ಸೇವಾ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ: 

2) ಜನ್ಮ ದಿನಾಂಕ, ವಿದ್ಯಾರ್ಹತೆ (ಅಂಕಪಟ್ಟಿ) ಹಾಗೂ ನಡತೆಗೆ ಸಂಬಂಧಿಸಿದ ಮೂಲ ದಾಖಲಾತಿಗಳನ್ನು 
ಅಭ್ಯರ್ಥಿಯು ಸಂಬಂಧಪಟ್ಟ ಕಾಲೇಜಿನ ಪ್ರಾಂಶುಪಾಲರಿಗೆ ಸಲ್ಲಿಸತಕ್ಕದ್ದು; 

3) ಕರ್ನಾಟಕ ಸರ್ಕಾರಿ ಸೇವಾ (ಸೇವಾ ಮತ್ತು ಕನ್ನಡ ಭಾಷೆ ಪರೀಕ್ಷೆಗಳು) ನಿಯಮಗಳ 1974ರ ಅಡಿ 
ನಿಗಧಿಪಡಿಸಿರುವ ಕನ್ನಡ ಭಾಷಾ ಪರೀಕ್ಷೆ ಹಾಗೂ ಇತರೆ ಪರೀಕ್ಷೆಗಳಲ್ಲಿ ಪರಿವೀಕ್ಷಣಾ ಅವಧಿಯಲ್ಲಿ 
ಉತ್ತೀರ್ಣರಾಗತಕ್ಕದ್ದು; 

4) ಇವರ ಸೇವಾ ಜೇಷ್ಠತೆಯು ಪ್ರಸ್ತುತ ಕರ್ನಾಟಕ ಲೋಕ ಸೇವಾ ಆಯೋಗದ ಆಯಾಯ ವಿಷಯದಲ್ಲಿ 
ನಿರ್ಧರಿಸಿದಂತೆ ಇರತಕ್ಕದ್ದು, ನಂತರ ಕರ್ನಾಟಕ ಲೋಕ ಸೇವಾ ಆಯೋಗವು ಕ್ರೋಢೀಕೃತ ಜ್ಯೇಷ್ಠತಾ 
ಪಟ್ಟಿಯಲ್ಲಿ ನಿಗಧಿಪಡಿಸಿದಂತೆ ಹಾಗೂ ತದನ೦ತರ ಸರ್ಕಾರ ಹೊರಡಿಸುವ ಅಧಿಸೂಚನೆಯಲ್ಲಿ ಇರತಕ್ಕದ್ದು; 

5) ಇವರ ನೇಮಕಾತಿಯು ಮಹಿಳಾ ಮೀಸಲಾತಿ ಕುರಿತಂತೆ ಭಾರತದ ಸರ್ವೋಚ್ಛ ನ್ಯಾಯಾಲಯದಲ್ಲಿನ ರಿಟ್‌ 
ಅಪೀಲು (ಸಿವಿಲ್‌) ಸಂಖ್ಯೆ;232/99ರ ಅಂತಿಮ ತೀರ್ಮಾನಕ್ಕೆ ಬದ್ಧವಾಗಿರುತ್ತದೆ: 

6) ಇವರು ಈ ಆದೇಶವನ್ನು ಸ್ವೀಕರಿಸಿದ 15 ದಿನಗಳಲ್ಲಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಲ್‌.ಎಸ್‌. ಶ್ರೀಕಂಠಬಾಬು 
ಪಿ.ಆರ್‌. 1383 ಪೀಠಾಧಿಕಾರಿ 
ಕಂದಾಯ ಇಲಾಖೆ (ಮುಜರಾಯಿ) 




















ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೭, ೨೦೦೮ ೭೫೫ 





HIGH COURT OF KARNATAKA 
NOTIFICATION 
No:HCE 859/1988, Bangalore, Dated: 7" November 2008 

Sri R. Maheswarappa, Financial Advisor of this office is relieved of his duties in the High Court 
Office on the afternoon of 7.11.2008, on his transfer as Finance Member, Bangalore Development 
Authority, vide Notification No. ನಅಇ 177 ಬೆಂಅಸೇ 2008 dated 18.10.2008. 

Further, Sri R. Maheswarappa is directed to hand over the charge of the post of Financial Advisor 
to Sri K. Somaiah, Accounts Officer working on deputation in this office Sri K. Somaiah, Accounts Officer 
is directed to take charge of the post of Financial Advisor from Sri R. Maheswarappa and to hold the 
same until further orders. 

By Order of Honble the Chief Justice, 
P.R. 1386 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
No:GOB (1) 134/2008, Bangalore, Dated: 11" November 2008 

The Presiding Officers, Labour,Court, Gulbarga, is concurrently appointed as the Judge, Family 
Court, Gulbarga, during the leave period of Sri M. Raju, Judge, Family Court, Gulbarga, after office hours 
on 6.10.2008 to 31.10.2008(bdi), with prefixing and suffixing the General Holidays falling on 5.10.2008, 
1.11.2008 and 2.11.2008. 

By Order of the High Court, 
P.R. 1387 A.P. MURARI 
Registrar (Judicial) 
HIGH COURT OF KARNATAKA 
NOTIFICATION 
No:GOB (1) 3/2008, Bangalore, Dated: 12" November 2008 

The Presiding Officers of the Courts mentioned in column No. 2 below, are concurrently 

appointed as the Presiding Officers of the Courts mentioned against them in Column No. 3 (Vacant 


Courts), with immediate effect and until further orders: 


























Sl. Designation of the Presiding Officer Name of the Courts to which concurrently 
No appointed 
1 2 3 
1 | Addl. Civil Judge Prl. Civil Judge (Jr.Dn) and JMFC,, 
(Jr. Dn) and JMFC., Shimoga 
Shimoga 
2 | Civil Judge (Jr. Dn) and JMFC., Sorab Civil Judge (Jr. Dn) and JMFC., Shikaripur 





By Order of the High Court, 
P.R. 1388 R.B. BUDIHAL 


Registrar General 


೭೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೭, ೨೦೦೮ 


ಭಾಗ - ೨ 





HIGH COURT OF KARNATAKA 


NOTIFICATION 


No:GOB (1) 3/2008, Bangalore, Dated: 12" November 2008 


The Presiding Officers of the Courts mentioned in column No. 2 below, are concurrently 


appointed as the Presiding Officers of the Courts mentioned against them in Column No. 3 (Vacant 
Courts), with effect from the afternoon of 31.10.2008 and until further orders: 
































Sl. Designation of the Presiding Officer Name of the Courts to which concurrently 
No appointed 
1 2 3 
1 Civil Judge (Jr. Dn)and JMFC., Ankola Civil Judge (Jr.Dn) and JMFC., Karwar 
2 | Civil Judge (Jr. Dn) and JMFC., Honnavar Civil Judge (Jr. Dn) and JMFC., Bhatkal 
3 | Addl. Civil Judge (Jr. Dn) and Il Addl JMFC., Sirsi | Prl. Civil Judge (Jr. Dn) and | Addl JMFC., 
Sirsi 
By Order of the High Court, 
P.R. 1389 R.B. BUDIHAL 


Registrar General 


HIGH COURT OF KARNATAKA 


NOTIFICATION 


No:GOB (1) 3/2008, Bangalore, Dated: 6" November 2008 
The Presiding Officer of the Courts mentioned in column No. 2 below, are concurrently placed in- 
charge of the Courts mentioned against them in Column No. 3 (Vacant Courts), with effect from the 
afternoon of 31.10.2008 and until further orders: 



































Sl. Designation of the Presiding Officer Name of the Courts to which concurrently 
No appointed 
1 2 3 
1 Civil Judge (Jr. Dn)and JMFC., Byadgi Civil Judge (Jr.Dn) and JMFC., Hirekerur 
2 | AddICivil Judge (Jr. Dn) and JMFC., Haveri Civil Judge (Jr. Dn) and JMFC., Haveri 
3 | Addl. Civil Judge (Jr. Dn) and JMFC., Ranebennur | Prl. Civil Judge (Jr. Dn) and JMFC., 
Ranebennur 
4 | Civil Judge (Jr. Dn) and JMFC., Savanur Civil Judge (Jr. Dn) and JMFC., Shiggaon 
By Order of the High Court, 
P.R. 1390 R.B. BUDIHAL 


Registrar General 


HIGH COURT OF KARNATAKA 
NOTIFICATION No:GOB (1) 3/2008, Bangalore, Dated: 10" November 2008 


The Presiding Officer of the Court of | Addl Civil Judge (Jr. Dn) and JMFC | Court Bijapur, is 


concurrently appointed as the Presiding Officer of the Court of Prl Civil Judge (Jr. Dn) Bijapur (Vacant 
Court), with effect from the afternoon of 31.10.2008 and until further orders. 


P.R. 1391 


By Order of the High Court, 
R.B. BUDIHAL 


Registrar General 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೭, ೨೦೦೮ ೭೫೭ 





ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 158 ಎಲ್‌ಸಿಇ 2008, ಬೆಂಗಳೂರು, ದಿನಾಂಕ: 5ನೇ ನವೆಂಬರ್‌ 2008 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು 1977ರ ನಿಯಮ 
26(3)ರಲ್ಲಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಬೆಳಗಾವಿ ಜಿಲ್ಲೆಯ 2ನೇ ತ್ವರಿತಗತಿ ನ್ಯಾಯಾಲಯದ ವಿಶೇಷ ಸರ್ಕಾರಿ 
ಅಭಿಯೋಜಕರಾಗಿ ಶ್ರೀ ಕೆ.ಟಿ. ಪಾಟೀಲ್‌, ಇವರನ್ನು ದಿನಾಂಕ:15.10.2008 ರಿಂದ ಜಾರಿಗೆ ಬರುವಂತೆ ಒಂದು ವರ್ಷದ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆ. ಶಿವಾನಂದ 
ಪಿ.ಆರ್‌. 1392 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಲಾ 157 ಎಲ್‌ಸಿಇ 2008, ಬೆಂಗಳೂರು, ದಿನಾಂಕ: 5ನೇ ನವೆಂಬರ್‌ 2008 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು 1977ರ ನಿಯಮ 
26(3)ರಲ್ಲಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಮೈಸೂರು ಜಿಲ್ಲೆಯ 2ನೇ ತ್ವರಿತಗತಿ ನ್ಯಾಯಾಲಯದ ವಿಶೇಷ ಸರ್ಕಾರಿ 
ಅಭಿಯೋಜಕರಾಗಿ ಶ್ರೀಮತಿ ಪಿ.ಎಸ್‌. ಮುತ್ತಮ್ಮ ಇವರನ್ನು ದಿನಾಂಕ:7.10.2008 ರಿಂದ ಜಾರಿಗೆ ಬರುವಂತೆ ಒಂದು 
ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಮುಂದುವರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆ. ಶಿವಾನಂದ 
ಪಿ.ಆರ್‌. 1393 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
KARNATAKA PUBLIC SERVICE COMMISSION 
NOTIFICATION 
No. ADM 1422/2008-09/PSC, Bangalore, Dated: 4" November 2008 
In pursuance of Regulation 6 (2) and 6(3) of the Karnataka Public Service Commission 
(Conditions of Service) Regulations 1957, Sri 5. Rudre Gowda, Hon'ble Member Karnataka Public 
Service Commission, is sanctioned 13 days Commuted Leave from 10.11.2008 to 22-11-2008 (b.d.i) with 
permission to prefix and suffix the General Holidays on 9.11.2008 and 23.11.2008 on private affairs and 
also to visit USA and Europe during the said leave period. 
By Order and in the name of the Governor of Karnataka, 
V.B. PATIL 
P.R. 1394 Secretary 
Karnataka Public Service Commission 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 98 ಇಅತ 2008, ಬೆ10ಗಳೂರು, ದಿನಾಂಕ: 14ನೇ ನವೆಂಬರ್‌ 2008 
ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆಯು ಸಂಖ್ಯೆ:ಪಿಡಿ 54 ಎಸ್‌ಎಸ್‌ಎ೦ 2008, ದಿನಾ೦ಕ 30ನೇ ಅಕ್ಟೋಬರ್‌ 
2008ರ ಅನಧಿಕೃತ ಟಿಪ್ಪಣಿಯಲ್ಲಿ ನೀಡಿರುವ ಸಹಮತಿಯ ಮೇರೆಗೆ ಸಿರ್ಸಿ ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ ಉಪ- 
ಪ್ರಾಚಾರ್ಯರಾಗಿ ನಿಯೋಜನೆ ಮೇರೆಗೆ ಕಾರ್ಯ ನಿರ್ವಹಿಸುತ್ತಿರುವ ಶ್ರೀಮತಿ ಸುಬೋಧಾ ಎಂ ನಾಯ್ಯ, ಸಹಾಯಕ 
ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ, ಇವರ ನಿಯೋಜನಾ ಅವಧಿಯನ್ನು, ದಿನಾಂಕ 21ನೇ ಜುಲೈ 2008 
ರಿಂದ ದಿನಾಂಕ 31ನೇ ಮಾರ್ಚ್‌ 2009ರವರೆಗೆ (ಎ.ದಿ.ಸೇ.) ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ. ಚಂದ್ರಯ್ಯ 
ಪಿ.ಆರ್‌. 1409 ಸರ್ಕಾರದ ಉಪ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಆಡಳಿತ ಸುಧಾರಣೆ) 


೭೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೭, ೨೦೦೮ ಭಾಗ - ೨ 





ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 144 ಇಅಬಿ 2008, ಬೆಂಗಳೂರು, ದಿನಾಂಕ: 13ನೇ ಅಕ್ಟೋಬರ್‌ 2008 
ಶ್ರೀ ಸಿ. ರಾಮಲಿಂಗಯ್ಯ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು (ವಿದ್ಯುತ್‌), ಕರ್ನಾಟಕ ವಿದ್ಯುತ್‌ 
ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು ಇವರನ್ನು ಗ್ರಾಮೀಣ ವಿದ್ಯುತ್‌ ಉಪ ವಿಭಾಗ, ಲೋಕೋಪಯೋಗಿ ಇಲಾಖೆಗೆ 
ನಿಯೋಜಿಸಲು ಇವರ ಸೇವೆಯನ್ನು ಲೋಕೋಪಯೋಗಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ಕುಮಾರ್‌ 
ಪಿ.ಆರ್‌. 1411 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈ 153 ಕೈಸೇವಿ 2008, ಬೆಂಗಳೂರು, ದಿನಾಂಕ: 18ನೇ ನವೆಂಬರ್‌ 2008 
ಶ್ರೀ ಚನ್ನಕೇಶವಯ್ಯ, ಸಹಾಯಕ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಇವರನ್ನು ಜಿಲ್ಲಾ ಕೈಗಾರಿಕಾ 
ಕೇಂದ್ರ, ಚಿತ್ರದುರ್ಗ ಇಲ್ಲಿ ಖಾಲಿಯಿರುವ ಸಹಾಯಕ ನಿರ್ದೇಶಕರು, ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಸಿ. ಪ್ರಕಾಶ್‌ 
ಪಿ.ಆರ್‌. 1412 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು) 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 234 ಅಪಸೇ 2008, ಬೆಂಗಳೂರು, ದಿನಾಂಕ: 14ನೇ ನವೆಂಬರ್‌ 2008 
ಶ್ರೀ ಆರ್‌. ಶಿವಶಂಕರಪ್ಪ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಕೇಂದ್ರಿಯ ಎರಗು ಪಡೆ (ಜಾಗೃತ) ಬೆಂಗಳೂರು 
ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಪಶ್ಚಿಮ ಘಟ್ಟಗಳ (ಸಹ್ಯಾದ್ರಿ) ಕಾರ್ಯಪಡೆಯ 
ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿಯಾಗಿ ನೇಮಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಗೋಪಾಲ್‌ 
ಪಿ.ಆರ್‌. 1413 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ (ಸೇವೆಗಳು). 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಿಡಿ 196 ಎಸ್‌ಎಸ್‌ಎಂ 2096, ಬೆ೦ಗಳೂರು, ದಿನಾಂಕ: 19ನೇ ನವೆಂಬರ್‌ 2008 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆಗೆ ಸೇರಿದ ಕೆಳಕಂಡ 08 ಉಪ ನಿರ್ದೇಶಕರಿಗೆ ರೂ. 20025- 
28275 ರ ವೇತನ ಶ್ರೇಣಿಯ ಜಂಟಿ ನಿರ್ದೇಶಕರ ಹುದ್ದೆಗೆ ಕೆಳಕಾಣಿಸಿದ ಷರತ್ತಿಗೊಳಪಟ್ಟಂತೆ ತತ್‌ಕ್ಷಣದಿಂದ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಪದೋನ್ನತಿ ನೀಡಿ ಅವರ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ನೇಮಿಸಲಾಗಿದೆ. 








ಕ್ರ.ಸಂ. ಅಧಿಕಾರಿಯ ಹೆಸರು, ಪದನಾಮ ಹಾಗೂ ಪದೋನ್ನತಿ ನಂತರ ನೇಮಕಾತಿ ಮಾಡಿ ಸ್ಥಳ ನಿಯುಕ್ತಿ 
ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಹುದ್ದೆ ನೀಡಿರುವ ಹುದ್ದೆ 
|; ಶ್ರೀಮತಿ ಸಿ. ರಾಜಮ್ಮ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಜಂಟಿ 
ಉಪ ನಿರ್ದೇಶಕರು, ನಿರ್ದೇಶಕರ ಹುದ್ದೆಯಲ್ಲಿ ವರದಿ ಮಾಡಿಕೊಂಡ ನಂತರ 


ಪರಿಯೋಜನಾ ರಚನಾ ವಿಭಾಗ, ಯೋಜನೆ, | ಮರುದಿನದಿಂದ ಜಂಟಿ ನಿರ್ದೇಶಕರು, ಜಿಲ್ಲಾ ಯೋಜನಾ 
ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ | ವಿಭಾಗ, ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 
ಇಲಾಖೆ ಸಾಂಖ್ಯಿಕ ಇಲಾಖೆ ಈ ಖಾಲಿ ಹುದ್ದೆಗೆ ನೇಮಿಸುವ 
ಸಲುವಾಗಿ ಇವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 


























ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೭, ೨೦೦೮ ೭೫೯ 
ಕ್ರ.ಸಂ. ಅಧಿಕಾರಿಯ ಹೆಸರು, ಪದನಾಮ ಹಾಗೂ ಪದೋನ್ನತಿ ನಂತರ ನೇಮಕಾತಿ ಮಾಡಿ ಸ್ಥಳ ನಿಯುಕ್ತಿ 
ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಹುದ್ದೆ ನೀಡಿರುವ ಹುದ್ದೆ 
ಬ ಶ್ರೀ ಎಂ. ವಿಜೇಂದ್ರ ಬಾಬು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಜಂಟಿ 


ಉಪ ನಿರ್ದೇಶಕರು, 

ಯೋಜನೆ, ಸಂಯೋಜನೆ ಮತ್ತು ಮಾಹಿತಿ 
ವಿಭಾಗ, ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


ನಿರ್ದೇಶಕರ ಹುದ್ದೆಯಲ್ಲಿ ವರದಿ ಮಾಡಿಕೊಂಡ ನಂತರ 
ಮರುದಿನದಿಂದ ಮುಖ್ಯ ಯೋಜನಾಧಿಕಾರಿ, ಜಿಲ್ಲಾ 
ಪಂಚಾಯತ್‌, ಚಿಕ್ಕಬಳ್ಳಾಪುರ ಈ ಖಾಲಿ ಹುದ್ದೆಗೆ 


ನೇಮಿಸಲಾಗಿದೆ. 

















3 ಶ್ರೀ ಬಿ.ಎಲ್‌. ಸಿದ್ಧಯ್ಯ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಜಂಟಿ 
ಉಪ ನಿರ್ದೇಶಕರು, ನಿರ್ದೇಶಕರ ಹುದ್ದೆಯಲ್ಲಿ ವರದಿ ಮಾಡಿಕೊಂಡ ನಂತರ 
ಜನಶಕ್ತಿ ಮತ್ತು ಉದ್ಯೋಗ ವಿಭಾಗ, ಯೋಜನೆ, | ಮರುದಿನದಿಂದ ಮುಖ್ಯ ಯೋಜನಾಧಿಕಾರಿ, ಜಿಲ್ಲಾ 
ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ | ಪಂಚಾಯತ್‌, ದಾವಣಗೆರೆ ಈ ಖಾಲಿ ಹುದ್ದೆಗೆ 
ಇಲಾಖೆ. ನೇಮಿಸಲಾಗಿದೆ. 

4. ಶ್ರೀ ಎ.ವಿ. ರಾಜಗೋಪಾಲರಾವ್‌ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಜಂಟಿ 
ಉಪ ನಿರ್ದೇಶಕರು, ನಿರ್ದೇಶಕರ ಹುದ್ದೆಯಲ್ಲಿ ವರದಿ ಮಾಡಿಕೊಂಡ ನಂತರ 
ಕರ್ನಾಟಕ ರಾಜ್ಯ ಏಡ್ಸ್‌ ನಿಯಂತ್ರಣ ಸೊಸೈಟ, | ಮರುದಿನದಿಂದ ಮುಖ್ಯ ಯೋಜನಾಧಿಕಾರಿ, ಜಿಲ್ಲಾ 
ಬೆಂಗಳೂರು ಪಂಚಾಯತ್‌, ಕೋಲಾರ ಈ ಖಾಲಿ ಹುದ್ದೆಗೆ 

ನೇಮಿಸಲಾಗಿದೆ. 

5. ಶ್ರೀ ಕೆ. ಲಕ್ಷ್ಮೀನಾರಾಯಣ ಮಯ್ಯ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಜಂಟಿ 
ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ನಿರ್ದೇಶಕರ ಹುದ್ದೆಯಲ್ಲಿ ವರದಿ ಮಾಡಿಕೊಂಡ ನಂತರ 
ಉಡುಪಿ ಜಿಲ್ಲೆ. ಮರುದಿನದಿಂದ ಮುಖ್ಯ ಯೋಜನಾಧಿಕಾರಿ, ಜಿಲ್ಲಾ 

ಪಂಚಾಯತ್‌, ಕಾರವಾರ ಈ ಖಾಲಿ ಹುದ್ದೆಗೆ 
ನೇಮಿಸಲಾಗಿದೆ. 

6. ಶ್ರೀ ಕೆ.ಸಿ. ಸಾಲಾಪುರ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಕೇಂದ್ರ 
ಉಪ ನಿರ್ದೇಶಕರು ಕಛೇರಿಯ ಜಂಟಿ ನಿರ್ದೇಶಕರು (ಸಿ.ಎನ್‌.ಎಲ್‌. ವಿಭಾಗ) 
ಪ್ರಸ್ತುತ ಆಡಳಿತಾಧಿಕಾರಿ, ಆರ್ಥಿಕ ಮತ್ತು | ಈ ಖಾಲಿ ಹುದ್ದೆಗೆ ನೇಮಿಸಲಾಗಿದೆ. 
ಸಾಂಖ್ಯಿಕ ನಿರ್ದೇಶನಾಲಯ, ಬೆಂಗಳೂರು 

7% ಶ್ರೀ ಸಿ.ಎನ್‌. ವಾಮನಮೂರ್ತಿ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಜಂಟಿ 


ಉಪ ನಿರ್ದೇಶಕರು, 

ಜಿಲ್ಲಾ ಯೋಜನಾ ವಿಭಾಗ, ಯೋಜನೆ, 
ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ 
ಇಲಾಖೆ. 


ನಿರ್ದೇಶಕರ ಹುದ್ದೆಯಲ್ಲಿ ವರದಿ ಮಾಡಿಕೊಂಡ ನಂತರ 
ಮರುದಿನದಿಂದ ಜಂಟಿ ನಿರ್ದೇಶಕರು, ಪ್ರದೇಶಾಭಿವೃದ್ಧಿ 
ಮಂಡಳಿ ವಿಭಾಗ, ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಇಲಾಖೆ ಇಲ್ಲಿನ ಖಾಲಿ ಹುದ್ದೆಗೆ 
ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ಸಿಬ್ಬಂದಿ ಮತ್ತು 
ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 











ಶ್ರೀ ಎನ್‌. ಮಾಧುರಾಮ್‌ 

ಉಪ ನಿರ್ದೇಶಕರು, 

ಸಂಪೂರ್ಣ ಯೋಜನಾ ವಿಭಾಗ, ಯೋಜನೆ, 
ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ 
ಇಲಾಖೆ 





ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಜಂಟಿ 
ನಿರ್ದೇಶಕರ ಹುದ್ದೆಯಲ್ಲಿ ವರದಿ ಮಾಡಿಕೊಂಡ ನಂತರ 
ಮರುದಿನದಿಂದ ಜಂಟಿ ನಿರ್ದೇಶಕರು, ಮೌಲ್ಯಮಾಪನ 
ವಿಭಾಗ, ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 
ಸಾಂಖ್ಯಿಕ ಇಲಾಖೆ ಇಲ್ಲಿನ ಖಾಲಿ ಹುದ್ದೆಗೆ ನೇಮಿಸುವ 
ಸಲುವಾಗಿ ಇವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 








೭೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೭, ೨೦೦೮ ಭಾಗ - ೨ 





ಷರತ್ತು 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಉಪ ನಿರ್ದೇಶಕರಾದ ಶ್ರೀ ಕೆ. ಗುರುರಾಜ ರಾವ್‌ ಮತ್ತಿತರರು 
ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ದಾಖಲಿಸಿರುವ ಅರ್ಜಿಗಳ ಸಂಖ್ಯೆ. 5168, 5169, 5170, 5171 ಮತ್ತು 
5172/2008 ರಲ್ಲಿ ಸದರಿ ಆಡಳಿತ ನ್ಯಾಯಮಂಡಳಿಯು ನೀಡುವ ಅಂತಿಮ ತೀರ್ಪಿನ ಮೇರೆಗೆ ಈ ಮುಂಬಡ್ತಿಗಳು 
ಪುನರ್‌ಪರಿಶೀಲನೆಗೆ ಒಳಪಟ್ಟರುತ್ತವೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ಸಾಯಿಬಾಬಾ 
ಪಿ.ಆರ್‌. 1414 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, (ಎಸ್‌-5) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 731 ಆರ್‌ಎಂಇ 2008, ಬೆಂಗಳೂರು, ದಿನಾಂಕ: 30ನೇ ಅಕ್ಟೋಬರ್‌ 2008 
ದಿನಾಂಕ: 24.10.2008 ರಂದು ಹೊರಡಿಸಲಾದ ಅಧಿಸೂಚನೆ ಸಂ: ಸಇ 121 ಎಸಸೇ 2008 ರನ್ವಯ ಶ್ರೀ ಎಂ. 
ವೆಂಕಟಸ್ವಾಮಿ, ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು, ಇವರನ್ನು ಕರ್ನಾಟಕ 
ಮೇಲ್ಮನವಿ ನ್ಯಾಯಾಧೀಕರಣ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಸಹಕಾರ ಇಲಾಖೆಯ ರಾಜ್ಯಪ್ರತಿನಿಧಿಯನ್ನಾಗಿ ನೇಮಿಸುವ 
ಸಲುವಾಗಿ ಶ್ರೀಯುತರ ಸೇವೆಯನ್ನು ಕಂದಾಯ ಇಲಾಖೆಯ ವಶಕ್ಕೆ ವಹಿಸಿಕೊಡಲಾಗಿದೆ. 
ಶ್ರೀ ಎಂ. ವೆಂಕಟಸ್ವಾಮಿ, ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಇವರು 
ಕಾರ್ಯ ವರದಿ ಮಾಡಿಕೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಕರ್ನಾಟಕ ಮೇಲ್ಮನವಿ 
ನ್ಯಾಯಾಧೀಕರಣ ಬೆ೦ಗಳೂರು ಇಲ್ಲಿ ಖಾಲಿ ಇರುವ ರಾಜ್ಯಪ್ರತಿನಿಧಿ (ಸಹಕಾರ ಪೀಠ) ಹುದ್ದೆಗೆ ಮರು ನಿಯುಕ್ತಿಗೊಳಿಸಿ 
ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ಗಂಗಾಧರ 
ಪಿ.ಆರ್‌. 1415 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಕೆಎಟಿ ಮತ್ತು ಬಾನಿ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 161 ಎಸ್‌ಐಎಸ್‌ 2008, ಬೆಂಗಳೂರು, ದಿನಾಂಕ: 14ನೇ ನವೆಂಬರ್‌ 2008 
ಶ್ರೀ ಎಲ್‌.ವಿ. ನಾಗರಾಜನ್‌, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ, ಬೆಂಗಳೂರು ರವರಿಗೆ 
ದಿನಾಂಕ: 10.11.2008 ರಿಂದ 12.12.2008 ರವರೆವಿಗೆ (ಉದಿಸೇ) ಒಟ್ಟು 33 ದಿನಗಳ ಗಳಿಕೆ ರಜೆಯನ್ನು ಮಂಜೂರು 
ಮಾಡಲಾಗಿದೆ. 
ಶ್ರೀ ಎಲ್‌.ವಿ. ನಾಗರಾಜನ್‌, ಐ.ಎ.ಎಸ್‌., ರವರ ರಜಾ ಅವಧಿಯಲ್ಲಿ ಸರ್ಕಾರದ ಕಾರ್ಯದರ್ಶಿ, ಜಲಸಂಪನ್ಮೂಲ 
ಇಲಾಖೆ, ಬೆಂಗಳೂರು, ಇವರನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ, ಬೆಂಗಳೂರು ಈ 
ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಶ್ರೀ ಎಲ್‌.ವಿ. ನಾಗರಾಜನ್‌, ಐ.ಎ.ಎಸ್‌. ರವರು ರಜೆಯ ಮೇಲೆ ಹೋಗಿರದಿದ್ದರೆ, ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ, ಬೆ೦ಗಳೂರು ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1416 ಕೆಜಿ. ಅನಂತ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1 


